RO 


ಕರ್ನಾಟಿಕ ವಿಧಾನಪ ಪರಿಷತ್ತು 


ಚುಳೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 1596 - 


ಸದಸ್ಯರ ಹೆಸರು : ಶ್ರೀಮುನಿರಾಜುಗೌಡ ಪಿ.ಎಂ. (ವಿಧಾನ ಸಭೆಯಿಂದ 
ಚುಮಾಯಿತರಾದಪರು) 

ಉತ್ತರಿಸುವಸ ಸಚಿವರು : ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಲಖ್ಯಿಕ ಸಚಿವರು 

ಉತ್ತರಿಸಬೇಕಾದದಿಪಾಂಕೆ : -11.03.2022 

ಸಂ. ಪುಶ್ನೆ | ಉತ್ತರ 


ಅ ಕಳೆದ ಎರಡು ವರ್ಷಗಳಿಂದ ರಾಜ್ಯ।|ಕಳೆದ ಎರಡು ವರ್ಷಗಳಿಂದ ರಾಜ್ಯ 


| ತೋಟಗಾರಿಕೆ ಇಲಾಖೆ ವತಿಯಿಂದ ಹನಿ ತೋಟಗಾರಿಕೆ ಇಲಾಖೆ ವತಿಯಿಂದ ಹನಿ। 
| ನೀರಾವರಿ ಯೋಜನೆಗೆ ಸಬ್ಬಿಡಿ ಹಣ! | | ಮವೀರಾಪರ ಯೋಜನೆಗೆ ರೂ.74611.43 ಲಕಗಳ | 
| ಬಿಡುಗಡೆ ಮಾಡದೆ ರೈತರು ಸಂಕಷ್ಟಕ್ಕೆ ! ಅನುದಾನ ಬಿಡುಗಡೆಯಾಗಿರುತ್ತದೆ. 

| ಸಿಲುಕಿರುವುದು ಸರ್ಕಾರದ ಗಮಸಕ್ಕೆ | 
i ಬಂದಿದೆಯೇ: j 


WU 


| ಆ ಕಳದ ಎರಡು ವರ್ಷಗಳಲ್ಲಿ ಹನಿ ಕಳೆದ ಎರಡು ವರ್ಷಗಳಲ್ಲಿ ಅಂದರೆ, 2019-20, 
ನೀರಾವರಿ ಯೋಜನೆ ಸಬ್ಬಿಡಿ ಹಣ |! ಮತ್ತು 2020-21 ರಲ್ಲಿ ಸಬ್ಬಿಡಿ ಹಣ ಬಿಡುಗಡೆ ' 


ಬಿಡುಗಡೆ ಕೊರಿ ಬಂದಿರುವ ಅರ್ಜಿಗಳ | ಹೋರಿ ಒಟ್ಟು 101344 ಅರ್ಜಿಗಳು 
ಸಂಖೆ ಎಮ್ಮ: (ಸಾಮಾನ್ಯ ವರ್ಗದ | ಬಂದಿರುತ್ತವೆ. ವಿವರಗಳು ಕೆಳಕಂಡಂತಿದೆ. 
ಪರಿಶಿಷ್ನ್ಣ ಜಾಷಿ ಮೆತ್ತು 


ಗದ ಯ್ಯ 


|| 


i 


`ತ್ರತರ ಸಂಖ್ಯೆಯನ್ನು j 
K eye ನೀಡುವುದು) | | 
| ! i 3a 
| i | i 56793 
SR f : $ : | 
| _ : | ಒಲಿ | 87045 | 14183 | 7905 } 109134 
ಇ ಅರ್ಜಿ ಸಲ್ಲಿಸಿರುವ ರೈತರುಗಳಿಗೆ ಅರ್ಜಿ ಸಲ್ಲಿಸಿರುವ ರ ತಮ 


| ಒಟ್ಟಾರೆಯಾಗಿ ನೀಡಬೇಕಾದ ಒಟ್ಟು | ಒಟ್ಟಾರೆಯಾಗಿ ರೂ. 74453.18 ಲಕ್ತಗಳ ಸಬ್ಬಿಡಿ 
ಸಬ್ಬಿಡಿ ಹಣದ ಮೊತ್ತ ಎಷ್ಟು; | ನೀಡಲಾಗಿರುತ್ತ ದೆ. 


'ಈ 'ಯಾವ ಯಾವ ಬೆಳೆಗಳಿಗೆ ಹನಿ | ಮಾವು, ಬಾಳೆ. ನಿಂಚಿ! ಕಿತಳ/ ಮೂಸಂಬಿ, 


" ನೀರಾಪಕ ಯೋಜನೆ ಸಬ್ಬಿಡಿ ಹಣ ಸೀಬೆ. ಸಪೋಟ ಅನಾನಸ್‌, ಬಾಳಿಂ೦ಚೆ, ದ್ಯಾಕ್ಮಿ, 


| ಲಚ್ಯೆವಿರುತ್ತದೆ; | ಅಂಜೂರ, ತೆಲ್ಲಂಗಡಿ. ಕರಬೂಜ, ಅಲೂಗೆಡ್ನೆ, | 


' ಟೊಮೆಟೊ. ಬದನೆಕಾಯಿ. ಹುರಳಿಕಾಯಿ, 


| ಈರುಳ್ಲಿ, ಮೆಣಸಿನಕಾಯಿ, ಗೆಡ್ಗೆಜಾತಿ, ದಪ್ಪ; 


| ಮೆಣಸಿನಕಾಯಿ. ಕುಂಬಳ ಜಾತಿ, ಬೆಂಡೆಕಾಯಿ, | 


| | ಮೂಲಂಗಿ, ಬೀಟ್ರೂಟ್‌. ಕ್ಯಾರೆಟ್‌, | 
! ಕಾಳುಮೆಣಸು, ಖಲಕ್ಕಿ ಹುಣಸೆ, ಶುಂಠಿ: 


ಅರಿಶಿಣ, ಬೆಳ್ಗುಲ್ಲಿ, ತೆಂಗು, ಅಡಿಕೆ, ಕೋಕೊ, | | 
| ತಾಳೆಬೆಳೆ, ಗೋಡಂಬಿ, ಆಸ್ಟರ್‌, ಕನಕಾಂಬರ, | 
4 'ಚೆ೦ಂಡುಹೂ, ಮಲ್ಲಿಗೆ. ಸೇವಂತಿಗೆ, ! 


se cscs RESCuel. asc 


ಳೂ ರಾರಾ ಹಳ ಸ ಕದಂಬ 


ಯಿ 


3 j ಉ 'ರೈತರಿಗೆ ನೀಡಲಾಗುವ. ಸಬ್ಬಿ ಡಿ ಹಣದ 


' ಪ್ರಮಾಣ. ಎಷ್ಟು ? 


i 
{ 
H 


fl 


HORTI 143 HGM 2022 


dams ARESCUET. asd 


ರ್‌ ಗ್ಲಾಡಿಯೋಲಸಾ, | 
ಸೀತಾಘಫ ಪಲ, 


l ಡ್ರಾಗನ್ಪೂಟ್‌, _ | 
'ಹಣ್ಣು ಗಳು, ಚವಳಿ ಕಾಯಿ, ಸೌತೇಕಾಯಿ, 
|ಮಗ್ಗೆ ಇತರೆ ತರಕಾರಿಗಲ್ಲು, ಸೊಮಪ್ಟಿನ ತರಕಾರಿ, | 
[ಕರಿ ಬೇವು, ಎಲೆಕೋಸು, ಹೂಕೋಸು, ಬೀನ್ಸ್‌, 
| ಹೀರೆಕಾಯಿ, ಹಾಗಲಕಾಯಿ, ತಿಂಗಳಹುರಳೆ, 
ಸುಗಂದರಾಜ, ಗೈಲಾರ್ಡಿಯಾ, ಇತರೆ 
| ಹೂವುಗಳು, ವಿಳ್ಯದೆಲೆ, ಇತರೆ ಔಷಧೀಯ ಬೆಳೆ, 
| ಇತರೆ ಸಾಲಬಾರು ಪದಾರ್ಥ, ರೋಸೆಕ 
| ತುಘಸಿ, ಪುದೀನ, ನಿಂಬೆಹುಲ್ಲು, ಏಕನಾಯಕ '; | 
[ ಶತಾವರಿ ಮತ್ತು ಶ್ರೀಗಂಧ ಇತ್ತಾ ದಿ. 
"ಈ ಮೇಲಿನ ಅವಧಿಯಲ್ಲಿ ಸಣ್ಣು 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ; i 
ಮತ್ತು ಸಾಮಾನ್ಯ ರೈತನಿಗೆ 2.00. ಹೆಕೆ ನಿರ್‌ ವರೆಗೆ: 
ಶೇ.90 ರಷ್ಟು ಸಹಾಯಧನವನ್ನು ಹಾಗೂ 2.00, | 
"ಹೆಕ್ಟೇರ್‌ ಮೇಲ್ಬ ಟ್ಟು 5.00 ಹೆಕ್ಟೇರ್‌ ವರೆಗೆ: : 
ಶೇ.45 ರಷ್ಟು ಸಹಾಯಧನ ಒದಗೈಿಸಲಾಗಿದೆ: 


| 
i 


(ಲ | 
ಶೋಟಗಾರಿಕೆ ಹಾಗೂ ನೋ, ಧೌರ್ಯಕುಮ | 
ಸಂಯೋಜನೆ: ಮತ್ತು ಸಾಂ ಸಚಿವರು | 


\ 


h 
' 
| 
f 


